CPMG/KA/BG-GPO/13/2003-2005 ವಿಶ್ವ ಮಾನವ ವರ್ಷ 


ಕರ್ನಾಟಕ ರಾಜ್ಯಹತ್ರ 
ಆ 





ಶ್ರಿ 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಮಾರ್ಚ್‌ ೪, ೨೦೦೪ (ಫಾಲ್ಗುಣ ೧೪, ಶಕ ವರ್ಷ ೧೯೨೫) 


ಅಧಿಕೃತವಾಗಿ ಪ್ರಕಟಿಸಲಾದುದು 








ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂ ಸ್ವಾಧೀನ ಕಾಯ್ದೆ ಕಲಂ 4(1)ರ ತಿದ್ದುಪಡಿ ಅಧಿಸೂಚನೆ 
ಅಧಿಸೂಚನೆ ಕ್ರಮಾಂಕ : ಎಲ್‌ಎಕ್ಕೂ ಎಸ್‌ಆರ್‌ 6/2003-04 ದಿನಾಂಕ: 18ನೇ ಡಿಸೆಂಬರ್‌ 2003 

ಬೆಂಗಳೂರು ಮಹಾನಗರ ಪಾಲಿಕೆ ಮಿಷನ್‌ ರಸ್ತೆ, ಸಂಪಂಗಿರಾಮನಗರ 16ನೇ ಅಡ್ಡರಸ್ತೆಯಲ್ಲಿರುವ ಆಸ್ತಿ ಸಂಖ್ಯೆ 32 ಮತ್ತು 
33ರ ಬಾಬ್ತು ಜಮೂನನ್ನು ರಸ್ತೆ ವಿಸ್ತರಣೆ ಉದ್ದೇಶಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆಯ ಪರ ಭೂಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ 
ಎಲ್‌ಎಕ್ಕೂ.ಎಸ್‌ಆರ್‌ 6:2003-04 ದಿನಾಂಕ: 4-7-2003ರ ಪ್ರಕಾರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ರವರು ಕಾಯ್ದೆ ಕಲಂ 4(1)ರ ಅಧಿಸೂಚನೆಯನ್ನು ಹೊಡಡಿಸಿರುತ್ತಾರೆ. ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ದಿ:31-7-2003 ರಂದು ಭಾಗ 6 ಪುಟ 331ರಲ್ಲಿ ಪ್ರಕಟವಾಗಿರುತ್ತದೆ. ಆದರೆ ಸದರಿ ಅಧಿಸೂಚನೆಯಲ್ಲಿ ಆಸ್ತಿ ಸಂಖ್ಯೆಗಳು ವ್ಯತ್ಯಾಸವಾಗಿ 
ನಮೂದಾಗಿರುವುದರಿಂದ ಅದನ್ನು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದೆ. 














ಕಾಯ್ದೆ ಕಲಂ 4(1)ರ ಅಧಿಸೂಚನೆಯಲ್ಲಿ ತಿದ್ದುಪಡಿಯಂತೆ 
ಪ್ರಕಟವಾಗಿರುವುದು. ಓದಿಕೊಳ್ಳುವುದು 
ಖಾದೆದಾರರ ಅನುಭವದಾರರ ಆಸ್ತಿ ಖಾತೆದಾರರ ಅನುಭವದಾರರ ಆಸ್ತಿ ಸಂಖ್ಯೆ 
ಹೆಸರು ಹೆಸರು ಸಂಖ್ಯೆ ಹೆಸರು ಹೆಸರು 
1) ಪ್ರಭುದಯಾಳ್‌ ಪ್ರಭುದಯಾಳ್‌ 32 ಪ್ರಭುದಯಾಳ್‌ ಪ್ರಭುದಯಾಳ್‌ 33 
ಖುರಾನ ಖುರಾನ ಖುರಾನ ಖುರಾನ 
2) ಪದ್ಮಾವತಮ್ಮ ಪದ್ಮಾವತಮ್ಮ 33 ಪದ್ಮಾವತಮ್ಮ ಪದ್ಮಾವತಮ್ಮ 32 
ಪಿ.ಆರ್‌. 42 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ಬೆಂಗಳೂರು. 


ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳ ಕಚೇರಿ, 
ರಾಷ್ಟ್ರೀಯ ಹೆದ್ದಾರಿಗಳು, ಪಿ.ಡಬ್ಲ್ಯೂ.ಡಿ. ಆವರಣ, ಬೆಂಗಳೂರು 
ನಂ. ಎಲ್‌ಎಕ್ಕೂ.ಡಿವಿಜಿ. 1:2000-01, ದಿನಾಂಕ: 12ನೇ ಫೆಬ್ರವರಿ 2004 
ಭೂಸ್ವಾಧೀನ ಅಧಿನಿಯಮ 1894 ಕಲಂ 16(2)ರ ಅನ್ವಯ 

ಭೂಸ್ವಾಧೀನ ಕಾಯಿದೆ 1894ರ ಅಧಿನಿಯಮ 17ರಲ್ಲಿ 1961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1894ರ 
ಅನ್ವಯ ಪ್ರಕರಣವು 16 ಉಪ ಪ್ರಕರಣ (2)ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳನ್ನು ಸಾರ್ವಜನಿಕ 
ಉದ್ದೇಶಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ 13ರಲ್ಲಿ ಯಾತ್ರಾರ್ಥಿಗಳಿಗೆ ಸೌಲಭ್ಯ ಕಲ್ಪಿಸಲು ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರ 
ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ತಿಳಿಸಿದೆ. 


(೭೩) 


೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೦೪ ಭಾಗ - ೬ 











ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು : ಜಗಳೂರು 
ಹೋಬಳಿ : ಕಸಬಾ ಗ್ರಾಮ : ದೊಣ್ಣೆಹಳ್ಳಿ 
ಕ್ರ. ಸ.ನಂ. ತರಹೆ... ವಿಸ್ತೀರ್ಣ ಭೂಸ್ವಾಧೀನಪಡಿಸಿ ಪರಿಹಾರ ಪಡೆದವರ ಹೆಸರು 
ಸಂ. ಎಗುಂ ಕೊಂಡಿರುವ ದಿನಾಂಕ 
I; 82:13 ಖುಷ್ಕಿ 4-21 24-06-2003 1. ಶ್ರೀ ಡಿ. ಚಂದ್ರಶೇಖರ್‌ ಬಿನ್‌ ದಾಸಪ್ಪ 
2 82:1ಬಿ (ಪೈಕಿ) ಖುಷ್ಕಿ 6-16 12-06-2003 2. ಎನ್‌. ರಾಜೇಂದ್ರಪ್ಪ ಬಿನ್‌ ಲಿಂಗಯ್ಯ 


ಎನ್‌. ಜಯಣ್ಣ ಬಿನ್‌ ಲಿಂಗಣ್ಣ 
ಎನ್‌. ಸಿದ್ದಲಿಂಗಪ್ಪ ಬಿನ್‌ ಲಿಂಗಪ್ಪ 
ಎನ್‌ ಲಿಂಗಪ್ಪ ಬಿನ್‌ ಲಿಂಗಪ್ಪ 
ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳು, 
ಪಿ.ಆರ್‌. 43 ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರು. 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆ ಕಲಂ 48(1)ರ ರೀತ್ಯಾ ಘೋಷಣೆ 
ಕ್ರಮಾಂಕ: ಕಂ ಇ 14 ಭೂಸ್ವಾಬೆ 02 ದಿನಾಂಕ: 27ನೇ ಫೆಬ್ರವರಿ 2004 
ಕರ್ನಾಟಕ ಗೃಹ ಮಂಡಳಿಯ ಗೃಹ ಯೋಜನೆಗಾಗಿ ಜಮೀನು ಬೇಕಾಗಬಹುದೆಂದು ಕೇಳಿದ್ದರ ಮೇರೆಗೆ ಸದರಿ ಜಮೀನನ್ನು 
ಭೂಸ್ವಾಧೀನಪಡಿಸಿಕೊಳ್ಳಲು 1894ನೇ ಭೂಸ್ವಾಧೀನ ಕಾಯ್ದೆಯ (1894ನೇ ಕೇಂದ್ರನಿಯಮ 1) 1961ರ ಕರ್ನಾಟಕ ಭೂಸ್ವಾಧೀನ 
ಕಾಯ್ದೆಯ ನಿಯಮ 17 ತಿದ್ದುಪಡಿಯಂತೆ ಸರ್ಕಾರದ ಕ್ರಮಾಂಕ ಕಂಇ 27 ಭೂಸ್ವಾಬೆ 89 ದಿ: 27-10-89 ರಂತೆ ಕಲಂ 6(1) ರಡಿ 
ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯಪತ್ರ ಭಾಗ 9 ದಿನಾಂಕ: 7ನೇ ಡಿಸೆಂಬರ್‌ 1989 ರಲ್ಲಿ ಪ್ರಕಟಿಸಲಾಗಿದ್ದ ಅಧಿಸೂಚನೆಯಲ್ಲಿ ಈ 
ಕೆಳಕಂಡ ಅನುಸೂಚಿಯಲ್ಲಿ ಕಾಣಿಸಿರುವ ಸರ್ವೆ ನಂ. ಜಮೀನನ್ನು 1894 ರ ಭೂಸ್ವಾಧೀನ ಕಾಯ್ದೆಯ ಕಲಂ 48(1) ರ ಪ್ರಕಾರ 
ಹೊಂದಿರತಕ್ಕ ಅಧಿಕಾರದಂತೆ ಭೂಸ್ವಾಧೀನ ಕ್ರಮದಿಂದ ಕೈ ಬಿಡಲಾಗಿದೆ. 














ಅನುಸೂಚಿ 
ಜಿಲ್ಲೆ : ಬೆಂಗಳೂರು ತಾಲ್ಲೂಕು: ಬೆಂಗಳೂರು ಉತ್ತರ ಹೋಬಳಿ: ಯಲಹಂಕ ಗ್ರಾಮ: ಯಲಹಂಕ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. | ತರಹೆ ಚಕ್ಕುಬಂದಿ ಜಮೀನಿನ | ಆಕಾರ 
ಸಂ. ಹೆಸರು ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ | ರೂ-ಪೈ 
ಸ.ನಂ. | ಸ.ನಂ. | ಸ.ನಂ. | ಸ.ನಂ. | ಎ-ಗುಂ 
1. ತೋಟಿ ಮುನಿಯಪ್ಪ ತೋಟಿ ಮುನಿಯಪ್ಪ 108 ಖುಷ್ಕಿ ಶಿವನ 1371 | 1093S, | 1373 3-33 5-25 
ಮುನಿವೆಂಕಟಪ್ಪ ವೈ ಎಂ. | ಬಿನ್‌ ಮುನಿವೆಂಕಟಪ್ಪ ಹಳ್ಳಿ ಗಡಿ 4,5,6 0-01 ಖ 
ಗೋಪಾಲಪ್ಪ ಕೆಂಪಣ್ಣ ವೈ ಎಂ. ಗೋಪಾಲಪ್ಪ 
po) ಲ ಐ 
ಬಿನ್‌ ಕೊರ್ಸಪ್ಪ ಕೆಂಪಣ್ಣ ಬಿನ್‌ ಕೊರ್ಲ್ಸಪ್ಪ 









































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 44 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಆರ್ಜನೆ ಅಧಿನಿಯಮ 4 (1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕ್ಯೂಎಸ್‌ಆರ್‌: 13:2003-04, ದಿನಾಂಕ: 17ನೇ ಫೆಬ್ರವರಿ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಅರ್ಕಾವತಿ ಜಲಾಶಯ 
ಮುಳುಗಡೆ ಗ್ರಾಮಗಳ ಪುನರ್ವಸತಿಗಾಗಿ ಜಮೀನು ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, 
ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 
(ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ1) 4ನೇ ಪ್ರಕರಣದ (1ನೇ ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ 
ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4 (2ನೇ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ 
ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 3 (ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ 
ಇವರನ್ನು ನೇಮಕ ಮಾಡಿದೆ. 


ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು 
ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೦೪ ೭೫ 





1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ 
ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಭೂ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರ 
ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ 
ಹೊಂದಿರುವ ಎಲ್ಲಾ ವ್ಯಕ್ತಿಗಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, 
ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು 
ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ 
ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ 
ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ 
ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. (LAQ. SR. 23:02-03) 



























































ಅನುಸೂಚಿ 
ಜಿಲ್ಲೆ : ಬೆಂಗಳೂರು (ಗ್ರಾ) ತಾಲ್ಲೂಕು: ಕನಕಪುರ ಹೋಬಳಿ: ಉಯ್ಯಂಬಳ್ಳಿ ಗ್ರಾಮ: ಕೋಟೆಕೊಪ್ಪ 
ಕ್ರ. | ಖಾತೆದಾರರ ಹೆಸರು | ಅನುಭವದಾರರ | ಸ.ನಂ. | ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯ 
ಸಂ. ಹೆಸರು ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ ಅಂದಾಜು | ನಿರ್ಧರಣೆ 
ಸ.ನಂ. | ಸ.ನಂ. | ಸ.ನಂ. ಸ.ನಂ. ವಿಸ್ತೀರ್ಣ ಕಂದಾಯ 
ಎ-ಗುಂ ರೂ-ಪೈ 
1. ಎಂ. ಬಸಪ್ಪಾಜಿ ಬಿನ್‌ ಎಂ. ಬಸಪ್ಪಾಜಿ 142:1 ಖುಷ್ಕಿ 118 143 142:2 141 0-26 0-70 
ಮರಿಲಿಂಗೇಗೌಡ 
ಅರ್ಕಾವತಿ ಜಲಾಶಯ 
ಯೋಜನೆ 
2: ಯು.ಪಿ. ಶರತ್‌ ಬಿನ್‌ ಯು.ಪಿ. ಶರತ್‌ 142:2 ಖುಷ್ಕಿ 118 143 145 142:1 2-25 2-80 
ಲೇ. ಪ್ರೇಮಕುಮಾರ್‌ 117 0-01 
ಅರ್ಕಾವತಿ ಜಲಾಶಯ ಖರಾಬ್‌ 
ಯೋಜನೆ 
ಜುಮ್ಲಾ | 3-11 ಖುಷ್ಕಿ 
0-01 ಖರಾಬ್‌ 
ಪಿ.ಆರ್‌. 45 ಜಿಲ್ಲಾಧಿಕಾರಿಗಳು, ಬೆಂಗಳೂರು (ಗ್ರಾ) ಜಿಲ್ಲೆ ಗೈ ಬೆಂಗಳೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಆರ್ಜನೆ ಅಧಿನಿಯಮ 4 (1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌: 10:2003-04, ದಿನಾಂಕ: 31ನೇ ಜನವರಿ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಗರಕಹಳ್ಳಿ ಏತ ನೀರಾವರಿ 
ಯೋಜನೆಯಲ್ಲಿ ಪೈಪ್‌ ಲೈನ್‌ ಅಳವಡಿಸಲು ಜಮೀನು ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, 
ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 
(ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ) 4ನೇ ಪ್ರಕರಣದ (1ನೇ ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ 
ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4(2)ನೇ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ 
ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 34) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ 
ಇವರನ್ನು ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು 
ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 
1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ 
ಲಿಖಿತದಲ್ಲಿ ಸಲ್ಲಿಸಬಹುದು. 


೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೦೪ ಭಾಗ - ೬ 





ಸದರಿ ಭೂ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರ 
ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ 
ಹೊಂದಿರುವ ಎಲ್ಲಾ ವ್ಯಕ್ತಿಗಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, 
ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು 
ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ 
ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ 
ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ 
ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. (LAQ. SR. 4:03-04) 










































































ಅನುಸೂಚಿ 
ಜಿಲ್ಲೆ : ಬೆಂಗಳೂರು (ಗ್ರಾ) ತಾಲ್ಲೂಕು: ಚನ್ನಪಟ್ಟಣ ಹೋಬಳಿ: ವಿರೂಪಾಕ್ಷಿಪುರ ಗ್ರಾಮ: ಸಾದಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ | ಸ.ನಂ. | ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯ 
ಸಂ. ಹೆಸರು ಪೂರ್ವ | ಪಶ್ಚಿಮ ಉತರ ದಕ್ಷಿಣ ಅಂದಾಜು ನಿರ್ಧರಣೆ 
ಚ pe) ರು 
ಸ.ನಂ. | ಸ.ನಂ. | ಸ.ನಂ. ಸ.ನಂ. ವಿಸೀರ್ಣ ಕಂದಾಯ 
ಎ-ಗುಂ ರೂ-ಪ್ಪೈ 
J, ಕೆಂಪೇಗೌಡ ಬಿನ್‌ ಕೆಂಪೇಗೌಡ 76:1 ಖುಷ್ಕಿ 76:1 76:1 100:4 76:2 0-04 0-20 
ಚಿಕ್ಕಪುಟ್ಟೇಗೌಡ 
2. ಶಿವಮಲ್ಲೇಗೌಡ ಬಿನ್‌ ಶಿವಮಲ್ಲೇಗೌಡ 76:2 ಖುಷ್ಕಿ 76:2 76:2 76:1 76:3 0-02 0-10 
ಮಲ್ಲೇಗೌಡ 
3 ಮಲ್ಲೇಗೌಡ ಬಿನ್‌ ಮಲ್ಲೇಗೌಡ 76:3 ಖುಷ್ಕಿ 76:3 76:3 76:2 76:4ಎ 0-02 0-10 
ಕೆಂಪೇಗೌಡ 
4. ಮಲ್ಲೇಗೌಡ ಬಿನ್‌ ಮಲ್ಲೇಗೌಡ 76:4 ಖುಷ್ಕಿ 76:4ಎ | 76:4ಎ 76:3 76, ರಸ್ತೆ 0-03 0-15 
ದೊಡ್ಡಮಲ್ಲೇಗೌಡ 
ಮಲ್ಲೇಗೌಡ ಬಿನ್‌ 
ಕೆಂಪೇಗೌಡ 
5. | ಸಿದ್ದಮ್ಮಕೋಂ ಸಿದ್ದಮ್ಮ 76:5 | ಖುಷ್ಕಿ | 765 | 765 ರಸ್ತೆ 76:6 0-03 0-15 
ತಿಮ್ಮೇಗೌಡ ಲಕ್ಷ್ಮಮ್ಮ | ಲಕ್ಷಮ್ಮ 
ಕೋಂ ಶಿವಣ್ಣ 
6. ಸಣ್ಣಮ್ಮ ಕೋಂ ಸಣ್ಣಮ 76:6 ಖುಷ್ಕಿ 76:6 76:6 76:5 76:7 0-02 0-10 
ಣ್‌ ಣ ೬ 
ಚನ್ನೇಗೌಡ 
1 1ನೇ ಸಿದ್ದಯ್ಯ ಸಣಮ, 76:7 ಖುಷ್ಕಿ 76:7 76:7 76:6 76:8 0-02 0-10 
ಣ್‌ 
ಮೈ.ಗಾ.ತಾಯಿ ಸಣ್ಣಮ್ಮ 
ಣಿ 
2ನೇ ಮರಚನ್ನ 
ಮೈ.ಗಾ.ತಾಯಿ ಸಣ್ಣಮ್ಮ 
8. ಸಣ್ಣಮ್ಮ ಕೋಂ ಸಣ್ಣಮ 76:8 ಖುಷ್ಕಿ 76:8 76:8 76:7 76:9 0-02 0-10 
ಣ್‌ ಣ ೬ 
ಚನ್ನೇಗೌಡ 
9. ಶಿವಣ್ಣ ಬಿನ್‌ ಚನ್ನೇಗೌಡ ಶಿವಣ್ಣ 76:9 ಖುಷ್ತಿ 76:9 76:9 76:8 ಗಡಿ 0-02 0-10 
10. ಸಿದ್ದೇಗಾಡ ಬಿನ್‌ ಸಿದ್ದೇಗೌಡ 100:3 ಖುಷ್ಕಿ 100:3 100:3 100:5 100:4 0-03 0-15 
ಎಮ್ಮೇಚನ್ನೇಗೌಡ 
11. ಜವರಾಯಿಗೌಡ ಬಿನ್‌ ಜವರಾಯಿಗೌಡ 100:4 ಖುಷ್ಕಿ 100:4 100:4 100:3 76:1 0-05 0-25 
ಸಿದೇಗೌಡ 
12. ಚನ್ನಂಕೇಗೌಡ ಬಿನ್‌ ಚನ್ನಂಕೇಗೌಡ 100:5 ಖುಷ್ಕಿ 100:5 100:5 100:5 100:3 0-10 0-50 
ಚನ್ನಂಕೇಗೌಡ, ಎಲ್ಲೇಗೌಡ 
ಎಲ್ಲೇಗೌಡ ಬಿನ್‌ ಪುಟ್ಟಸ್ವಾಮಿಗೌಡ 
ಚನ್ನೇಗೌಡ ಲಕ್ಷ್ಮಮ್ಮ 
ಪುಟ್ಟಸ್ವಾಮಿಗೌಡ ಬಿನ್‌ 
ಚನ್ನೇಗೌಡ ಲಕ್ಷ್ಮಮ್ಮ 
ಕೋಂ ಚನ್ನಂಕೇಗೌಡ 
ಜುಮ್ಸಾ 1-00 

















ಪಿ.ಆರ್‌. 46 ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾ) ಜಲ್ಲೆ ಬೆಂಗಳೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೦೪ ೭೭ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ.ಎಸ್‌ಆರ್‌.36:2003-04, ದಿನಾಂಕ: 24ನೇ ಜನವರಿ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1ನೇ ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 462ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ ಅಥವಾ 
ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 
ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, 
ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (ಏಳನೇ ಖಂಡ) 2ನೇ 
ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 


























ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ತುಮಕೂರು ಹೋಬಳಿ : ಕಸಬ ಗ್ರಾಮ : ಹಾಲನೂರು 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ. ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನವಾಗುವ ಜಮೀನಿನ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
2 3 4 5 6 7 8 9 10 11 
ಗೋಮಾಳ, ರಂಗಧಾಮಯ್ಯ ಬಿನ್‌ ರಂಗಯ್ಯ, | ರಂಗಧಾಮಯ್ಯ 113 ಖುಷ್ಕಿ ಗಡಿ ಉ.ಜ. 224 ಗಡಿ 0-06 0-20 
ನರಸಯ್ಯ ಬಿನ್‌ ನರಸಿಂಹಯ್ಯ, ರಾಮಯ್ಯ ಬಿನ್‌ 
ದೊಡ್ಡಯ್ಯ 
2. | ಚಿಕ್ಕಶಿಮ್ಮಯ್ಯ, ದೊಡ್ಡಯ್ಯ ಕರೀರಂಗಯ್ಯ ಬಿನ್‌ | ತಿಮಪ್ಪ, ದೊಡ್ಡಯ್ಯ 224 ಟಿ ಉ.ಜ. ಉ.ಜ. 223 113 0-24 0-78 
ತಿಮ್ಮಯ್ಯ ಕರೀರಂಗಯ್ಯ 
3. | ದೊಡ್ಡಯ್ಯ ಬಿನ್‌ ಸಿದ್ದಯ್ಯ ದೊಡ್ಡಯ್ಯ 223 ಚ ಡಿ ತ ಉ.ಜ. 224 0-22 0-77 
4. | ಸಿದ್ದಮಲ್ಲಯ್ಯ ಬಿನ್‌ ನಂಜಯ್ಯ ಸಿದ್ದಮಲ್ಲಯ್ಯ 222 ಸ್ನ 223 221 ಗ್ಯ ಉ.ಜ. 1-03 1-51 








































































































೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೦೪ ಭಾಗ - ೬ 
1 2 3 4 5 6 7 8 9 10 11 
5. | ಲಕ್ಷ ಮ್ಮಕೋಂ ಸಿದ್ದೇಗೌಡ ಲಕ್ಷ ಮ್ಮ 221 ಖುಷ್ಮಿ 222 220 219:1 ಉ.ಜ 0-15 0-53 
6. | ಸಿದ್ದಮಲ್ಲಯ್ಯ ಬಿನ್‌ ತೋಪಿನ ಮಲ್ಲಯ್ಯ, ತೋಪಿನಮಲ್ಲಯ್ಯ 220 i 221 94 92 ಚ 0-18 0-63 

ಮಲ್ಲಯ್ಯ ಬಿನ್‌ ತೋಪಿನಮಲ್ಲಯ್ಯ ದೊಡ್ಡಮಲ್ಲಯ್ಯ 
7. | ನರಸಿಂಹಯ್ಯ ಬಿನ್‌ ದೊಡ್ಡ ನರಸಯ್ಯ ನರಸಿಂಹಯ್ಯ 219:1 5 218 92 ಉ.ಜ 221 0-07 0-26 
8. | ನಂಜುಂಡಯ್ಯ, ಶಿವಮ್ಯ ಚಿಕ್ಕ್ಗಗೌರಮ್ಮ ಗಂಗಣ್ಣ, | ಬಸಮ್ಮ ಗಂಗಣ್ಣ ರಾಜಣ್ಣ, 92 id 219:1 94 ಸ 220 0-10 0-38 
ಬಸಮ್ಮ ಕೋಂ ವೀರಪ್ಪ ಚಿಕ್ಕಗೌರಮ್ಮ 
9. | ಶಿವಣ್ಣ, ಚಿಕ್ಕಗೌರಮೃ ಲಿಂಗಪ್ಪ ಬಿನ್‌ ಹುಚ್ಚಪ್ಪ, | ಲಿಂಗಪ್ಪ, ರಾಜಣ್ಣ, 94 ಸ್ನ 220 95 ತ ಉ.ಜ 0-09 0-32 
ಹೆಚ್‌.ಎಸ್‌ “ಸಿದ್ದಲಿಂಗಯ್ಯ ಬಿನ್‌ ಸಿದ್ದನಂಜಪ್ಪ, ಹೆಚ್‌.ಎಸ್‌. ಸಿದ್ದಲಿಂಗಯ್ಯ 
ಟಿ.ವಿ.ರಾಮಕೃಷ್ಣ ಬಿನ್‌ ವೆಂಕೋಬರಾವ್‌ ಟಿ.ವಿ.ರಾಮಕೃಷ್ಣ 
10. | ಸಿದ್ದೇಗೌಡ, ಮಹದೇವಮ್ಮ ಸಿದ್ದೇಗೌಡ, ಮಹದೇವಮ್ಮ 95 ೫ 94 96:2 | ಸೃ 0-12 0-42 
11. | ಪುಟ್ಟ, ಹೊನ್ನಪ್ಪ, ಸಿದ್ದಮ್ಮಕೋಂ ಲೇ. ಸಿದ್ದಮ್ಮ ಪಾರ್ವತಮ್ಮ 96:2 ಟ್ಟ 95 96:1ಎ ( ಗ 0-09 0-35 
ಗಂಗಮಲ್ಲಯ್ಯ ಪಾರ್ವತಮ್ಮ ಕೋಂ ಶಿವರುದ್ರಯ್ಯ 
12. | ಹೆಜ್‌. ರಾಜಣ್ಣ ಬಿನ್‌ ಹೆಂಜಾರಪ್ಪ ಹೆಚ್‌. ರಾಜಣ್ಣ 97:1 & 96:1 97:2 Kk 0-09 0-35 
13. | ಪಾರ್ವತಮ್ಮ ಕೋಂ ಶಿವರುದ್ರಯ್ಯ ಪಾರ್ವತಮ್ಮ 96:1 ನ 96:2 97:1 ತ ಸ 0-09 0-35 
14. | ಕೆಂಪಸಿದ್ದಯ್ಯ ಬಿನ್‌ ನಂಜಯ್ಯ ಕೆಂಪಸಿದ್ದಯ್ಯ 97:2 4k 97:1 103 a i 0-12 0-45 
15. | ತಳವಾರಿಕೆ ಇನಾಂ ರೇವಣ್ಣ, ಶೀಬಯ್ಯ, 103 £4 ಉ.ಜ. 102 ೫ 104:2 0-35 1-32 
ಕೆಂಪಯ್ಯ 97:2 
16. | ಮಂಗಳಮ್ಮ ಕೋಂ ತಿಮ್ಮಪ್ಪ ಮಂಗಳಮ್ಮ 102 Kk 103 ಉ.ಜ. Kk & 0-19 0-72 
17. | ಕೆ.ನಾಗರಾಜು ಬಿನ್‌ ಕೆಂಪಯ್ಯ ಕೆ.ನಾಗರಾಜು 104:2 ಷ್ಟ ಉ.ಜ. 106:4 102 ಉ.ಜ 0-34 0-77 
ಖರಾಬ್‌ 0-02 
18. | ಬಸವರಾಜು ಬಿನ್‌ ಮುದ್ದಬೋರಯ್ಯ ಬಸವರಾಜು 106:4 ಖುಷ್ಕಿ | ಉ.ಜ. 104:2 106:3 0-27 0-89 
19. | ಬಸವರಾಜು ಬಿನ್‌ ಮುದ್ದಬೋರಯ್ಯ ಬಸವರಾಜು ಹೆಚ್‌.ಎನ್‌. 106:3 ಸ ೫ ಕೆರೆ 106:4 106:2 0-37 1-21 
ಹೆಚ್‌.ಎನ್‌. ಚಂದ್ರಶೇಖರ್‌ ಬಿನ್‌ ನಂಜುಂಡಪ್ಪ | ಚಂದ್ರಶೇಖರ್‌ 
20. | ಡಿ.ಸಿ.ಸುಬ್ಬರಾಯಪ್ಪ, ನಂಜುಂಡಪ್ಪ ಬಿನ್‌ ಆಲಪ್ಪ | ನಂಜುಂಡಪ್ಪ 106:2 1 4 106:3 106:1 0-38 1-24 
21. | ನಂಜುಂಡಪ್ಪ ಬಿನ್‌ ಆಲಪ್ಪ ನಂಜುಂಡಪ್ಪ 106:1 4 4 id - 117 0-26 0-85 
22. | ಗೋಮಾಳ, ವೀರಣ್ಣ ಬಿನ್‌ ಮಾಚಯ್ಯ, ಚಿಕ್ಕಣ್ಣ | ವೀರಣ್ಣ, ಚಿಕ್ಕಣ್ಣ, ಲಕ್ಷ ಮ್ಮ 117 ಖುಷ್ಕಿ 4 ಬ 106:1 ಉ.ಜ. 0-06 0-20 
ಬಿನ್‌ ಮಾಚಯ್ಯ, ಲಕ್ಷ ಯ್ವ ಬಿನ್‌ ಕದ್ರಯ್ಕ 
23. | ವೀರೇಗೌಡ ಬಿನ್‌ ನಾಗಯ್ಯ ಸಣ್ಣಮುದ್ದಯ್ಯ ಬಿನ್‌ | ನಾಗರಾಜು, ಸರೋಜಮ್ಮ 118 ಖುಷ್ಕಿ i 120 ಕೆರೆ ಚ್ಟ 0-14 0-39 
ಈರಯ್ಯ ಸಣ್ಣಈರಯ್ಯ ಬಿನ್‌ ಈರಯ್ಯ ಮಲ್ಲೇಶಯ್ಯ, ವೀರೇಗೌಡ ಖರಾಬ್‌ 0-02 








ಚಿಕ್ಕೇಗೌಡ ಬಿನ್‌ ಈರಯ್ಯ ರಾಜಣ್ಣ ಬಿನ್‌ 
ಚಿಕ್ಕಮುತ್ತಯ್ಯ ಅಕ್ಕಮ್ಮ ನಾಗರಾಜು ಬಿನ್‌ 
ಚಿಕ್ಕಮುತ್ತಯ್ಯ, ಸರೋಜಮ್ಮ ಕೋಂ ಲೇಟ್‌ 
ಗೋವಿಂದಪ್ಪ ಮಲ್ಲೇಶಯ್ಯ ಬಿನ್‌ ಚಿಕ್ಕಮುತ್ತಯ್ಯ 





ಸಣಮುದಯ್ಯ ಚಿಕ್ಷೇಗೌಡ 
ಣ ದ್‌ “` 
ರಾಜಣ ಅಕ್ಕಮ್ಮ 
[so ಆ 
ಸಣ್ಣಈರಯ್ಯ 

























































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೦೪ ೭೯ 
1 2 3 4 5 6 7 8 9 10 11 
24. | ವೀರೇಗೌಡ ಬಿನ್‌ ಸಣ್ಣಚಿಕ್ಕಮ್ಮ ಮಲ್ಲೇಶಯ್ಯ ರಾಜಣ್ಣ, ಸಿ.ಜಯಣ್ಣ 120 ಖಷ್ಕಿ ಕೆರೆ ಉ.ಜ 124 ಉ.ಜ 0-13 1-87 

ಬಿನ್‌ ಚಿಕ್ಕಮುತ್ತಯ್ಯ ಸಿ.ಜಯಣ್ಣ ಬಿನ್‌ ವೀರೇಗೌಡ ನಾಗರಾಜು ಖರಾಬ್‌ 0-02 
ಚಿಗರಯ್ಯ, ರಾಜಣ್ಣ ಬಿನ್‌ ಚಿಕ್ಕಮುತ್ತಯ್ಯ ಸರೋಜಮ್ಮ ಮಲ್ಲೇಶಯ್ಯ 
ನಾಗರಾಜು ಬಿನ್‌ ಚಿಕ್ಕಮುತ್ತಯ್ಯ ಸರೋಜಮ್ಮ 
ಕೋಂ ಲೇ.ಗೋವಿಂದಪ್ಪ 
25. | ಮಲ್ಲಯ್ಯ ಬಿನ್‌ ಸಣ್ಣಪ್ಪ ಸಂಜೀವಮ್ಮ ಕೋಂ ಸಂಜೀವಮ್ಮ ಮಲ್ಲಯ್ಯ 124 ಖುಷ್ಕಿ ಸ 4 12511 120 0-14 0-49 
ಗಂಗಣ್ಣ 
26. | ದೊಡ್ಡಯ್ಯ ಬಿನ್‌ ಚಿಕ್ಕಣ್ಣ ದೊಡ್ಡಯ್ಯ 125:1 ಡೆ Ki 125:2 124 0-24 0-90 
27. | ಹೆಚ್‌.ಆರ್‌. ವೀರೇಶ್‌ಕುಮಾರ್‌ ಬಿನ್‌ ಹೆಚ್‌.ಆರ್‌. 125:2 ಸ್ನ 1 | 126:5ಎ 125:1 0-12 0-45 
ಹೆಚ್‌.ಆರ್‌. ರೇಣುಕಯ್ಯ ವೀರೇಶ್‌ಕುಮಾರ್‌ 
28. | ಎನ್‌. ಚಂದ್ರಮ್ಮ ಕೋಂ ಆರ್‌.ಸಿ.ಮೂರ್ತಿ ಎನ್‌. ಚಂದ್ರಮ್ಮ 126:5 ds | 126:1 12553 0-36 1-35 
29. | ಶಿವಲಿಂಗಯ್ಯ ಬಿನ್‌ ಬೊಮ್ಮಲಿಂಗಯ್ಯ ಶಿವಲಿಂಗಯ್ಯ 126:1 ಸ್ನ ಉ.ಜ. 2] ಉ.ಜ. | 126:5ಎ 0-18 0-68 
30. | ಕೋಲ್ಕಾರಿಕೆ ಇನಾಂ ದೊಡ್ಡಮಲ್ಲಯ್ಯ 127 4 126:1 128 ಉ.ಜ. 0-16 0-70 
ದೊಡ್ಡರಂಗಯ್ಯ ಚಿಕ್ಕಯ್ಯ ಖರಾಬ್‌ 0-03 
ರಂಗಯ್ಯ 
31. | ಅಧ್ಯಕ್ಷರು, ಶ್ರೀ ಸಿದ್ದಗಂಗ ಸಂಯುಕ್ತ ಪದವಿ ಅಧ್ಯಕ್ಷರು, ಶ್ರೀ ಸಿದ್ದಗಂಗ ಗ್ರಾಮಠಾ | ಗ್ರಾಮ ಉಳಿಕೆ ಉಳಿಕೆ 172 128 0-15 ಜ್ಯ 
ಪೂರ್ವ ಮಹಾವಿದ್ಯಾಲಯ, ಹಾಲನೂರು ಸಂಯುಕ್ತ ಪದವಿ ಪೂರ್ವ ಣ ಖಾತೆ ಠಾಣ 
ಮಹಾವಿದ್ಯಾಲಯ, ನಂ.232 
ಹಾಲನೂರು 
32. | ಗಂಗಯ್ಯ ಬಿನ್‌ ಗಂಗಮ್ಮ ಬಸವಯ್ಯ ಗಂಗಯ್ಯ 172 ಖುಷ್ಕಿ ಉ.ಜ ಉ.ಜ 173 ಸೈಟ್‌ 0-08 0-30 
ಸೋಮಶೇಖರಯ್ಯ ಬಿನ್‌ ಗಂಗಮ್ಮ ಬಸವಯ್ಯ, | ಸೋಮಶೇಖರಯ್ಯ 
ಬಿ.ಸಿದ್ದಲಿಂಗಯ್ಯ ಬಿನ್‌ ಗಂಗಮ್ಮಬಸವಯ್ಯ, ಬಿ.ಸಿದ್ದಲಿಂಗಯ್ಯ 
ಮಲ್ಲೇಶಪ್ಪ ಬಿನ್‌ ಗಂಗಮ್ಮಬಸವಯ್ಯ ಮಲ್ಲೇಶಯ್ಯ 
33. | ಸಿದ್ದನಂಜಪ್ಪ ಬಿನ್‌ ಸಿದ್ದಲಿಂಗೇಗೌಡ ನಂಜುಂಡಪ್ಪ | ಸಿದ್ದನಂಜಪ್ಪ ನಂಜುಂಡಪ್ಪ 173 ಷ್ಟ i 4 174:3 172 0-07 0-25 
ಬಿನ್‌ ಅಡವಿ ಸಿದ್ದಪ್ಪ 
34. | ಚನ್ನಪ್ಪ ಬಿನ್‌ ನಂಜುಂಡಯ್ಯ ಚನ್ನಪ್ಪ 174:3 ಸ Kk $3 175:1 173 0-08 0-28 
35. | ಗಂಗಣ್ಣ ಬಿನ್‌ ವೀರಯ್ಯ ಗಂಗಣ್ಣ 175:1 4 | k: 175:5 174:3 0-04 0-14 
36. | ಶಿವಣ್ಣ ಬಿನ್‌ ಲೇ. ಗಂಗಣ್ಣ ಶಿವಣ್ಣ 175:3 ೫ ಗ್ರಾಮ | 175:4 175:1 0-02 0-07 
ಠಾಣ 
37. | ನಂಜುಂಡಯ್ಯ ಬಿನ್‌ ಚನ್ನಯ್ಯ | 175:5 > 17523 43 175:1 0-02 0-07 
38. | ನಂಜುಂಡಯ್ಯ ಬಿನ್‌ ಚನ್ನಯ್ಯ ಚನ್ನಪ್ಪ 175:4 4 a 176 ಉ.ಜ. 175:5 0-03 0-11 
39. | ತಳವಾರಿಕೆ ಇನಾಂ ಈರಶಾಮಯ್ಯ ರಾಮಕ್ಕ 176 ಬ ಉ.ಜ ಉ.ಜ. 177 175:4 0-16 0-56 
ಚಿಕ್ಕನಾಯ್ಕ 
40. | ಮಲ್ಲೇಶಪ್ಪ ಬಿನ್‌ ವೀರಣ್ಣ ಮಲ್ಲೇಶಪ್ಪ 117 ಪ್ತ & ನ 178 178 0-07 0-25 


















































































































































೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೪, ೨೦೦೪ ಭಾಗ - ೬ 
1 2 ತ್ತ 4 5 6 7 8 9 10 11 
41. | ಕೆ.ತಿಮ್ಮಮ್ಮ ಕೋಂ ಹೆಚ್‌.ಕೃಷ್ಣಮೂರ್ತಿ, ರೇಣುಕಾಪ್ರಸಾದ್‌ ಬಸವೇಗೌಡ 178 ಖುಷ್ಕಿ ಉ.ಜ ಉ.ಜ 179:3 177 0-32 1-20 

ರೇಣುಕಾಪ: ಸಾದ್‌ ಬಿನ್‌ ಕೆಂಪಬೋರೇಗೌಡ, ಕೆ.ತಿಮವ್ವ 
ಬಸವೇಗೌಡ ಬಿನ್‌ ಬಸವೇಗೌಡ 
42. | ಜಿ.ಮಲ್ಲೇಶಪ್ಪ ಬಿನ್‌ ಹೆಚ್‌.ಗಂಗಣ್ಣ ಜಿ.ಮಲ್ಲೇಶಪ್ಪ ಜಿ.ಶಿವಶಂಕರಯ್ಯ 179:1 ನ ಗೆ a 184 179:3 0-37 1-40 
ಜಿ. ಶಿವಶಂಕರಯ್ಮ ಬಿನ್‌ ಹೆಚ್‌. ಗಂಗಣ್ಣ ಖರಾಬ್‌ 0-02 
43. | ಚನ್ನಬಸವಯ್ಯ, ಶಿವಗಂಗಮ್ಮ ಬಿನ್‌ ಚನ್ನಯ್ಯ ಶಿವಗಂಗಮ್ಮ ಗಂಗಣ್ಣ 183 ಖುಷ್ಕಿ | 184 ಉ.ಜ. | 179:1 0-03 0-11 
44. ಗಂಗಾಣಮ್ಮ ಕೋಂ ಸಿದ್ದರಾಮಯ್ಯ ಗಂಗಾಣಮ್ಮ ಸರೋಜಮ್ಮ ಶೈಲಮ್ಮ 184 | 183 186:2 | ಡೆ 0-14 0-49 
ಸರೋಜಮ್ಮ ಕೋಂ ಮಹಾದೇವಯ್ಯ ಸರೋಜಮ್ಮ 
ಶೈಲಮ್ಮ ಕೋಂ ಬೋಜಣ್ಣ 
ಸರೋಜಮ್ಮಕೋಂ ಜಿ.ಡಿ.ಮಹದೇವಯ್ಯ 
45. | ಮಲ್ಲೇಶಪ್ಪ ಬಿನ್‌ ಜಿ. ವೀರಣ್ಣ ಮಲ್ಲೇಶಪ್ಪ 179:3 ೫ ಉ.ಜ. | ಉ.ಜ 180 178 1-10 1-85 
46. | ಗಂಗಣ್ಣ ಬಿನ್‌ ಚನ್ನೇಗೌಡ ಹೆಚ್‌.ಜಿ. ಗಂಗಮ 186:2 4 184 ಟಿ ಉ.ಜ. | 179:1 0-08 0-30 
ಚನ್ನಬಸವಯ್ಯ ಬಿನ್‌ ಗಂಗಮ್ಮ ಖರಾಬ್‌ 0-01 
47. | ಸೋಮಶೇಖರಯ್ಯ ಬಿನ್‌ ಗಂಗಮ್ಮ ಬಸವಯ್ಯ, | ಸೋಮಶೇಖರಯ್ಯ ಬಿ ಸಿದ್ದಲಿಂಗಯ್ಯ | 162 ಖುಷ್ಕಿ | ಉ.ಜ. ನ 178 176 0-04 0-14 
ಬಿ.ಸಿದ್ದಲಿಂಗಯ್ಯ ಬಿನ್‌ ಗಂಗಮ್ಮಬಸವಯ್ಯ, ಮಲ್ಲೇಶಪ್ಪ 
ಮಲ್ಲೇಶಪ್ಪ ಬಿನ್‌ ಗಂಗಮ್ಮ ಬಸವಯ್ಯ 
48. ಗೋಮಾಳ, ಗಂಗಮ್ಮ ಕೋಂ ಸುಂದರ್‌ಜಾರ್‌, ಗಂಗಮ್ಮ ಗಂಗಯ್ಯ ಗಂಗಣ್ಣ, 163 ಖುಷ್ಕಿ ಉ.ಜ ಉ.ಜ 176 164:1 3-14 4-69 
ಗಂಗಯ್ಯ ಬಿನ್‌ ಗಂಗಮ್ಮ ಬಸವಯ್ಯ ನರಸಿಂಹಪ್ಪ, ಸಿದ್ದಲಿಂಗಪ್ಪ, ಕಾಳಯ್ಯ, 
ದೊಡ್ಡನರಸಯ್ಯ, ಚಿಕ್ಕಕೆಂಪಯ್ಯ, 
ಲಕ್ಷ ಯ್ಯ, ರಾಜಣ್ಣ, ರಾಮಣ್ಣ, 
ಗಂಗಲಕ್ಷ ಮ, ನರಸಯ್ಯ, ನರಸಮ್ಮ 
ಚಿಕ್ಕಕೆಂಪಯ್ಮ 
49. | ರೇವಮ್ಮಕೋಂ ಲೇಟ್‌ ಹೆಚ್‌.ಟಿ. ರೇವಮ್ಮ 164:1 4 i 153 163 164:2 0-20 0-60 
ರೇವಣಸಿದ್ದಯ್ಯ 
50. | ಕೈರೋನ್‌ಬಿ ಕೋಂ ಹಯಾತ್‌ಸಾಬ್‌ ಗೌಸ್‌ಸಾಬ್‌ ಕೈರೋನ್‌ಬಿ 164:2 ಟ್ಟ ತ 164:1 ರಸ್ತೆ 0-08 0-24 
ಮಹಮದಾಲಿಸಾಬ್‌ ಬಿನ್‌ ಮಹಮದ್‌ ಖಾಸಿಂ ಮಹಮದಾಲಿ 
ಬ್‌, ಗೌಸ್‌ಸಾಬ್‌ ಬಿನ್‌ ಕರೀಂಸಾಬ್‌ 
51. | ಗೋವಿಂದರಾಜು ಬಿನ್‌ ಚಂದಯ್ಯ ಹೆಚ್‌.ಎಸ್‌. | ಗೋವಿಂದರಾಜು ಲೇಪಾಕ್ಷ 226 2 4 225 ರಸ್ತೆ ಉ.ಜ. 0-30 1-05 
ಲೇಪಾಕ್ಷ ಬಿನ್‌ ಸಿದ್ದಮಲ್ಲಯ್ಯ 
52, ಸಿದ್ದನಂಜಮ್ಮ ಕೋಂ ಲೇ. ಹೆಂಜಪ್ಪ ಸಿದ್ದನಂಜಮ್ಮ 225 ತ 226 ಉ.ಜ. | ಉ.ಜ. | ಉ.ಜ. 0-30 1-05 
ಗಡಿ 
ಒಟ್ಟು ವಿಸ್ತೀರ್ಣ:ಆಕಾರ | 25-28 
ಘೋಷ್ಟಾರೆ 
ಒಟ್ಟು ಖುಷ್ಕಿ 3 25ಎ-16 ಗುಂಟೆ 
ಒಟ್ಟು ಖರಾಬ್‌ - 0-12 ಗುಂಟೆ 
ಒಟ್ಟು - 25-28 ಗುಂಟೆ 
ಪಿ.ಆರ್‌. 38 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 





